ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಫೆ ರಹಿತ ಪ್ರಶ್ನೆ 
ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1030(1294) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಜಿ. ರಘು ಆಚಾರ್‌(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ : ಖಾಸಗಿ ಶಾಲೆಗಳು ಶೇ. 30 ಶುಲ್ಕ ಕಡಿತ ಮಾಡುವ ಬಗ್ಗೆ 


(ಅ) ಪ್ರಸಕ್ತ 2020-2021ನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ಖಾಸಗಿ ಶಾಲೆಗಳು 
ಸರ್ಕಾರದ ನಿಯಮಾವಳಿ ಅನುಸರಿಸಿ ಶೇ. 30 ರಷ್ಟು ಶುಲ್ಕ ಮನ್ನಾ ಮಾಡಿದೆಯೇ; 


(ಆ) ಶಿಕ್ಷಣ ಶುಲ್ಕದಲ್ಲಿ ಶೇ. 30 ರಷ್ಟು ಶುಲ್ಮ್ಲವನ್ನು ಮನ್ನಾ ಮಾಡದೇ ಪೂರ್ತಿ ಹಣ ವಸೂಲಿ 
ಮಾಡಿರುವ ಶಾಲೆಗಳ ವಿರುದ ಶಿಕ್ಷಣ ಇಲಾಖೆ ಕೈಗೊಂಡಿರುವ ಅಥವಾ ಕೈಗೊಳ್ಳಲಿರುವ 
ಶ್ರಮಗಳೇನು; (ಮಾಯಿತಿ ಒದಗಿಸುವುದು) 


(ಇ) ಬೆಂಗಳೂರು ನಗರದ ಸರ್ಜಾಪುರ ಹೋಬಳಿಯಲ್ಲಿರುವ ಒಕ್ರೇಡ್ಡ್‌ ಇಂಟರ್‌ನ್ಯಾಷನಲ್‌ 
ಶಾಲೆ ಒಳಗೊಂಡಂತೆ ಹಲವು ಖಾಸಗಿ ಶಾಲೆಗಳು ಈ ವಿಯಮ ಉಊಲ್ಲಂಚಿಸಿರುವ 
ಆರೋಪಗಳಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಹಾಗಿದ್ದಲ್ಲಿ, ಅಂತಹ ಶಾಲೆಗಳ ಆಡಳಿತ ಮಂಡಳಿ ವಿರುದ್ದ ಸರ್ಕಾರ ಕೈಗೊಂಡಿರುವ 
ಶ್ರಮಗಳೇನು? (ಮಾಹಿತಿ ಒದಗಿಸುವುದು) 


